KA/BG-GPO/ 2515 /WPP-47 12009-2011 





ಕರ್ನಾಟಕ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೩೦, ೨೦೧೦ (ಆಶ್ಚಯುಜ ೮, ಶಕ ವರ್ಷ ೧೯೩೨) | ಸಂಚಿಕೆ ೩೯ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಂಯಾಲಂಯದ ಅಧಿಸೂಚನೆಗಳು 


HIGH COURT OF KARNATAKA 
NOTIFICATION 
No. GOB (1) 1/2010, Bangalore, Dated 7th September, 2010 
Sri. N. Rudramuni, Addl. District and Sessions Judge, Chickmagalur, is transferred and posted as District and Sessions 
Judge, Ramanagara (vacant court), subject to finalisation of seniority amongst the promotee District Judges and directly recruited 
District Judges, in the interest of public service to take effect immediately. 








By Order of the High Court, 
R.B.BUDIHAL, 
P.R. 1385 Registrar General 


NOTIFICATION 
No. GOB.II.194/2007, Bangalore, Dated 31st August, 2010 
The itinerant sitting of the Addl. Civil Judge & JMFC., Bailhongal to Kittur, for 3 days in a week i.e., on every working 
Thursday, Friday and Saturday, made in this office Notification No.GOB.l1.194/2007, dated 24-12-2009 is kept in abeyance during 
the training period of the Presiding Officers of Prl./Addl. Civil Judge & JMFC., Bailhongal for 2 months from 16-08-2010. 
By Order of the High Court, 
R.B.BUDIHAL, 
P.R. 1388 Registrar General 


NOTIFICATION 
No. GOB(1)19(222)/2010, Bangalore, Dated 28th August, 2010 
The Presiding Officer, Fast Track Court-lll, Mysore, is continued in concurrent charge of the post of the Presiding Officer, 
Fast Track Court-V, Mysore, during the leave period of Smt. S.H. Renukadevi, Presiding Officer, Fast Track Court-V, Mysore, 
from 20-08-2010 to 29-08-2010 (bdi). 
By Order of the High Court, 
P.R. 1389 Registrar (JUDICIAL) 


NOTIFICATION 
No. GOB(1)19(405)/2010, Bangalore, Dated 28th August, 2010 
The Presiding Officer of the Court of the Ill Addl. Senior Civil Judge and CJM, Mysore is concurrently appointed as the 
Presiding Officer of the Court of the Il Addl. Senior Civil Judge and CJM, Mysore, during the leave period of Sri Gopalkrishna Rai. 
T, || Addl. Senior Civil Judge and CJM, Mysore from 18-08-2010 to 27-08-2010 (bdi). 
By Order of the High Court, 
P.R. 1390 Registrar (JUDICIAL). 


NOTIFICATION 
No. GOB(1)3/2010, Bangalore, Dated 3rd September, 2010 
The Presiding Officer of the Court of Civil Judge and JMFC, Gangavathi, is concurrently appointed as the Presiding 
Officer of the Court of Addl. Civil Judge and JMFC, Gangavathi, with effect from 16-08-2010 and until further orders. 
By Order of the High Court, 
R.B.BUDIHAL, 
P.R. 1391 Registrar General 


(೫೬೧) 


೫೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೩೦, ೨೦೧೦ ಭಾಗ-೨ 





NOTIFICATION 
No. GOB(1)257/2006, Bangalore, Dated 3rd September, 2010 


In exercise of the powers conferred by sub-section (1) of Section 13 of the Code of Criminal Procedure, 1973 (Central 
Act 2 of 1974), the High Court of Karnataka hereby confers powers of Judicial Magistrate of the Second Class on 
Dr.M.V.Venkatesh, |.A.S. Probationer of 2009 batch (Karnataka Cadre) and appoints him as Special Judicial Magistrate under 
sub-section (2) of Section-13 of the said Code for trial of cases transferred to him by the Prl.District and Sessions Judge, 
Shimoga, from 01-11-2010 till 27-04-2011. 

By Order of the High Court, 
R.B.BUDIHAL, 

P.R. 1392 Registrar General, 


NOTIFICATION 
No. GOB(1)257/2006, Bangalore, Dated 3rd September, 2010 


In exercise of the powers conferred by sub-section (1) of Section 13 of the Code of Criminal Procedure, 1973 (Central 
Act 2 of 1974), the High Court of Karnataka hereby confers powers of Judicial Magistrate of the Second Class on Sri. Bagadi 
Gautham, 1.A.S. Probationer of 2009 batch (Karnataka Cadre) and appoints him as Special Judicial Magistrate under sub-section 
(2) of Section-13 of the said Code for trial of cases transferred to him by the Prl.District and Sessions Judge, Belgaum, till 
27-04-2011, from the date of this Notification. 


By Order of the High Court, 
R.B.BUDIHAL, 
P.R. 1393 Registrar General 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 76 ಎಸ್‌ಎಫ್‌ಎಸ್‌ 2010, ಬೆಂಗಳೂರು, ದಿನಾಂಕ: 01ನೇ ಸೆಪ್ಟೆಂಬರ್‌, 2010 

ಶ್ರೀ ಆರ್‌.ಸಿ. ಪ್ರಜಾಪತಿ, ಐಎಫ್‌ಎಸ್‌, ಅಪರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ಜೀವವೈವಿಧ್ಯ 
ಮಂಡಳಿ, ಬೆಂಗಳೂರು ಇವರಿಗೆ ಸಮ ಸಂಖ್ಯೆ ದಿನಾಂಕ : 30-07-2010ರ ಅಧಿಸೂಚನೆಯಲ್ಲಿ 2010-2013ರ ಬ್ಲಾಕ್‌ ಅವಧಿಯಲ್ಲಿ ರಜಾ 
ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು (ಎಲ್‌ಟಿಸಿ) ಉಪಯೋಗಿಸಿಕೊಂಡು ಡಾರ್ಜ್‌ಲಿಂಗ್‌ಗೆ (ಪಶ್ಚಿಮ ಬಂಗಾಳ) ಹೋಗಿ ಬರಲು ನೀಡಿದ್ದ 
ಅನುಮತಿಯನ್ನು ರದ್ದುಪಡಿಸಿ ಸದರಿಯವರಿಗೆ ದಿನಾಂಕ : 10-09-2010ರಿ೦ದ 12-09-2010ರ ಸಾರ್ವತ್ರಿಕ ರಜೆ ಅವಧಿಯಲ್ಲಿ ಮತ್ತು ದಿನಾಂಕ : 
13-09-2010ರ ಸಾ೦ದರ್ಭಿಕ ರಜೆ ಅವಧಿಯಲ್ಲಿ ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳೊಂದಿಗೆ 2010-2013ರ ಬ್ಲಾಕ್‌ ಅವಧಿಯಲ್ಲಿ ರಜಾ ಪ್ರಯಾಣ 
ರಿಯಾಯಿತಿ ಸೌಲಭ್ಯವನ್ನು (ಎಲ್‌ಟಸಿ) ಉಪಯೋಗಿಸಿಕೊಂಡು ಜಮ್ಮುವಿಗೆ (ವೈಷ್ಣವದೇವಿ ದೇವಾಲಯ) ಹೋಗಿಬರಲು ಅನುಮತಿ ನೀಡಲಾಗಿದೆ. 
ಸದರಿ ಉದ್ದೇಶಕ್ಕಾಗಿ ಅವರು ನಿಯಮಾನುಸಾರ ಪ್ರವಾಸ ಭತ್ಯೆ ಪಡೆಯಲು ಅರ್ಹರಿದ್ದಾರೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಜಿ. ಅನಂತ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1394 ಸಿ.ಆ.ಸು. ಇಲಾಖೆ, (ಸೇವೆಗಳು-1) 
ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಒಳ 136 ಹೊಪೆಸೆ 2010, ಬೆಂಗಳೂರು, ದಿನಾಂಕ: 02ನೇ ಸೆಪ್ಟೆಂಬರ್‌, 2010 


ಸರ್ಕಾರಿ ಲೋಕೋಪಯೋಗಿ ಜ್ಞಾಪನಾ ಪತ್ರ ಸಂಖ್ಯೆ : ಸಿಬಿಎಸ್‌ : 172/ಸಇಂಗಟಿಆರ್‌ಎಫ್‌ಇಎಸ್‌ಸಿ/ 2010-11, ದಿನಾಂಕ 
15-07-2010ರಲ್ಲಿ ಶ್ರೀ ಕೆ.ಎಸ್‌. ಮೋಹನ್‌ ಕುಮಾರ್‌, ಸಹಾಯಕ ಇಂಜಿನಿಯರ್‌, ಇವರನ್ನು ಮರು ಸ್ಥಳ ನಿಯುಕ್ತಿಗೊಳಿಸಲು ಒಳಾಡಳಿತ 
ಇಲಾಖೆಯ ವಶಕ್ಕೆ ನೀಡಿದ್ದು, ಸದರಿಯವರನ್ನು ಕರ್ನಾಟಕ ರಾಜ್ಯ ಹೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1395 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೩೦, ೨೦೧೦ ೫೬೩ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ-1 
ಸಂಖ್ಯೆ: ಆಕುಕ 53 ಐಎಂಎಂ 2010, ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್‌, 2010 
ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ರಾಮನಗೌಡರ್‌ ಜಿ.ಆರ್‌. ಸಹಾಯಕ ಔಷಧ ನಿಯಂತ್ರಕರು, 
ಬೆಂಗಳೂರು ವೃತ್ತ-5, ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ 18150- 
26925ರ ಉಪ ಔಷಧ ನಿಯಂತ್ರಕರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಶ್ರೀ 


ಎಸ್‌.ಬಿ. ಜಯರಾಂ, ಉಪ ಔಷಧ ನಿಯಂತ್ರಕರು, ಹುಬ್ಬಳ್ಳಿ-ಧಾರವಾಡ ವಲಯ, ಹುಬ್ಬಳ್ಳಿ ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 


ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಇಟಗಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1396 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 


(ಭಾರತೀಯ ವೈದ್ಯ ಪದ್ಧತಿ) 


ಅಧಿಸೂಚನೆ-2 
ಸಂಖ್ಯೆ: ಆಕುಕ 53 ಐಎಂಎಂ 2010, ಬೆ೦ಗಳೂರು, ದಿನಾಂಕ: 31ನೇ ಆಗಸ್ಟ್‌, 2010 
ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಉಪ ಔಷಧ ನಿಯಂತ್ರಕರು/ಸಹಾಯಕ ಔಷಧ ನಿಯಂತ್ರಕರುಗಳನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ 
ವರ್ಗಾವಣೆ ಮಾಡಿ ನೇಮಿಸಲಾಗಿದೆ. 


ಉಪ/ಸಹಾಯಕ ಔಷಧ ನಿಯಂತಕರ ಹೆಸರು ಮತ್ತು 
ಕ್ತ ಪ/ಸ ಷಧ ೦ತ್ರ! ನ ಸ್ರ ವರ್ಗಾಯಿಸಿ ನೇಮಿಸಿದ ಸ್ಥಳ 





ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
1 | ಶ್ರೀ ಎಸ್‌.ವಿ ಜಯರಾಂ, ಉಪ ಔಷಧ ನಿಯಂತ್ರಕರು, ಹುಬ್ಬಳ್ಳಿ- | ಉಪ' ಔಷಧ ನಿಯಂತ್ರಕರು, ಬೆಂಗಳೂರು ಕೇಂದ್ರ, 
ಧಾರವಾಡ ವಲಯ, ಹುಬ್ಬಳ್ಳಿ ಬೆ೦ಗಳೂರು-ಶ್ರೀ ಎಸ್‌.ವಿ. ಶ್ರೀನಿವಾಸ್‌, ಇವರ 


ವಯೋನಿವೃತ್ತಿಯಿ೦ದ ತೆರವಾಗುವ ಸ್ಥಳಕ್ಕೆ 

2 | ಶ್ರೀ ಗೋಣೆ ಘೀರಪ್ಪ ಸಹಾಯಕ ಔಷಧ ನಿಯಂತ್ರಕರು, | ಸಹಾಯಕ ಔಷಧ ನಿಯಂತ್ರಕರು, ' ಸಹಾಯಕ ಔಷಧ 
ಬೆಂಗಳೂರು ವೃತ್ತ-! ನಿಯಂತ್ರಕರ ಕಛೇರಿ, ಬೆ೦ಗಳೂರು ವೃತ್ತ-5 ಇಲ್ಲಿ ಶ್ರೀ 
ರಾಮನಗೌಡರ್‌ ಜಿ.ಆರ್‌. ಇವರ ಪದೋನ್ನತಿ (ಕ.ನಾ.ಸೇ. 
ನಿಯಮಾವಳಿಗಳ ನಿಯಮ 32ರ ಮೇರೆಗೆ) ಯಿಂದ ತೆರವಾದ 








ಸ್ಥಳಕ್ಕೆ 

ಥಿ” 
3 | ಶ್ರೀ ನಾರಾಯಣರೆಡ್ಡಿ ಜಿ.ವಿ, ಸಹಾಯಕ ಔಷಧ ನಿಯಂತ್ರಕರು, ' ಸಹಾಯಕ ಔಷಧ ನಿಯಂತ್ರಕರು, : ಸಹಾಯಕ ಔಷಧ 
ಕೋಲಾರ ವೃತ್ತ ನಿಯಂತ್ರಕರ ಕಛೇರಿ, ಬೆಂಗಳೂರು ವೃತ್ತ-। ಶ್ರೀ ಗೋಣಿ 


ಫಕೀರಪ್ತ ಸಹಾಯಕ ಔಷಧ ನಿಯಂತ್ರಕರು, ಇವರ 


ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಆರ್‌.ಎಸ್‌. ಇಟಗಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1397 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
(ಭಾರತೀಯ ವೈದ್ಯ ಶಿಕ್ಷಣ) 


ಅಧಿಸೂಚನೆ 
ಸಂಖ್ಯೆ: ಆಕುಕ 256 ಪಿಟಿಡಿ 2010, ಬೆ೦ಗಳೂರು, ದಿನಾಂಕ: 31ನೇ ಆಗಸ್ಟ್‌, 2010 


ಡಾ| ಸಿ.ಎನ್‌. ಮಂಜುನಾಥ್‌, ನಿರ್ದೇಶಕರು, ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಇವರನ್ನು ಸಂಸ್ಥೆಯ 


ನಿರ್ದೇಶಕರಾಗಿ 05 ವರ್ಷಗಳ ಅವಧಿಗೆ ಅಧಿಸೂಚನೆ ಸಂಖ್ಯೆ : SJIC/EST(1)/269/2005-06, ದಿನಾಂಕ : 31-12-2005ರನ್ವಯ ನೇಮಕ 
ಮಾಡಲಾಗಿದ್ದ ನೇಮಕಾತಿ ಅವಧಿಯು ದಿನಾಂಕ : 31-12-2010ರಂದು ಮುಕ್ತಾಯಗೊಳ್ಳುತ್ತದೆ. 


೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೩೦, ೨೦೧೦ ಭಾಗ-೨ 





ಆದುದರಿಂದ ಡಾ| ಸಿ.ಎನ್‌. ಮಂಜುನಾಥ್‌. ನಿರ್ದೇಶಕರು, ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು 
ಇವರನ್ನು ದಿನಾಂಕ : 01-01-2011ರಿ೦ಂದ 05 ವರ್ಷಗಳ ಅವಧಿಗೆ, ನಿಯಮಾನುಸಾರ ಹಾಲಿ ಲಭ್ಯವಿರುವ ಸೇವಾ ಷರತ್ತುಗಳು, ನಿಬಂಧನೆಗಳು 
ಮತ್ತು ವೇತನಗಳ ಮೇರೆಗೆ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರನ್ನಾಗಿ ಮುಂದುವರೆಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಬಿ. ಭೀಮಪ್ಪ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
(ವೈದ್ಯಕೀಯ ಶಿಕ್ಷಣ) 


ಪಿ.ಆರ್‌. 1398 


ಅಧಿಸೂಚನೆ 
ಸಂಖ್ಯೆ: ಆಕುಕ 60 ಎಫ್‌ಪಿಇ 2009, ಬೆಂಗಳೂರು, ದಿನಾಂಕ: 28ನೇ ಆಗಸ್ಟ್‌, 2010 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಿಗೆ 
ವೇತನ ಶ್ರೇಣಿ ರೂ. 12,000-22,650ರ ಗ್ರೂಪ್‌-ಬಿ ವೃಂದದ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳ/ಸಂಪರ್ಕಾಧಿಕಾರಿಗಳ ವೃಂದಕ್ಕೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಸ್ಥಾನಪನ್ನ ಪದೋನ್ನತಿ ನೀಡಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಿದೆ. 





ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
(ಶ್ರೀಯುತರು) 


ಕ 


ಪದೋನ್ನತಿ ನೀಡಿ ನೇಮಕ ಮಾಡಲಾದ ಸ್ಥಳ 





1 | ಕೆ. ನರಸಿಂಹಸ್ವಾಮಿ, 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ 


ಕಛೇರಿ, ಮೈಸೂರು. 


ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ. 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿ, 
ಮಂಡ್ಯ ಇಲ್ಲಿನ ಖಾಲಿ ಹುದ್ದೆಗೆ. 





2 | ಎಂ. ಎಂ. ಗಾಂಜಿ, 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ 
ಕಛೇರಿ, ಹಾವೇರಿ. 


ಕಮ್ಯುನಿಕೇಷನ್‌ ಆಫೀಸರ್‌, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ, ಹುಬ್ಬಳ್ಳಿ. ಇಲ್ಲಿನ 
ಖಾಲಿ ಹುದ್ದೆಗೆ. 





3 | ಮಾದರ ಹುಲಗಪ್ಪ ಹುಲಗವ್ವ, 


ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ. 


























ಜಿಲ್ಲಾ ಶಸ್ತ್ರ ಚಿಕಿತ್ಸಕರ ಕಛೇರಿ. ಧಾರವಾಡ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ 
ಮೆ ಣು 6 pr) 
ಕಾರ್ಯಾಲಯ, ಕೊಪ್ಪಳ ಇಲ್ಲಿನ ಖಾಲಿ ಹುದ್ದೆಗೆ. 
4 | ಎಸ್‌. ಜಿ. ಗಣಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ, 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ | ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿ, 
ಕಛೇರಿ, ಧಾರವಾಡ. ಧಾರವಾಡ ಇಲ್ಲಿನ ಖಾಲಿ ಹುದ್ದೆಗೆ. 
5 ( ಎ. ಡಿ. ಚನ್ನಪ್ಪ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ, 
ಚಿಗಟೇರಿ ಜಿಲ್ಲಾ ಆಸ್ಪತ್ರೆ, ದಾವಣಗೆರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿ, 
ದಾವಣಗೆರೆ ಇಲ್ಲಿನ ಖಾಲಿ ಹುದ್ದೆಗೆ. 
6 | ಚಿಕ್ಕಸ್ವಾಮಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ. 
ಕೆ.ಆರ್‌. ಆಸ್ಪತ್ರೆ, ಮೈಸೂರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿ, 
ಮೈಸೂರು ಇಲ್ಲಿನ ಖಾಲಿ ಹುದ್ದೆಗೆ. 
7 | ಬಿ. ಐ. ಪಟ್ಟೇದ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ. 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ | ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿ, 
ಕಛೇರಿ, ಬೆಳಗಾವಿ. ಬೆಳಗಾಂ ಇಲ್ಲಿನ ಖಾಲಿ ಹುದ್ದೆಗೆ. 
8 | ಎಂ. ರಹಮತುಲ್ಲಾ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ. 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ | ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿ, 





ಕಛೇರಿ, ಗುಲ್ಬರ್ಗಾ. ಗುಲ್ಬರ್ಗಾ. ಇಲ್ಲಿನ ಖಾಲಿ ಹುದ್ದೆಗೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1399 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 


(ವೃಂದ ಮತ್ತು ನೇಮಕಾತಿ) 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೩೦, ೨೦೧೦ ೫೬೫ 





ಸಾರಿಗೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಾರಿಇ 271 ಸಾಇಸೇ 2008, ಬೆಂಗಳೂರು, ದಿನಾಂಕ: 04ನೇ ಸೆಪ್ಟೆಂಬರ್‌, 2010 
ಶ್ರೀ ಆರ್‌. ಶ್ರೀಧರ್‌, ಖಜಾನೆ ತೆರಿಗೆ/ೇಂದ್ರ ಸ್ಥಾನೀಯ ಸಹಾಯಕ/ಸಹಾಯಕ ಕಾರ್ಯದರ್ಶಿ, ಸಾರಿಗೆ ಇಲಾಖೆ ಇವರಿಗೆ ವೇತನ ಶ್ರೇಣಿ 
11400-300-12300-350-14400-400-16800-450-19500-525-21600ರ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಯಲ್ಲಿ, ಸ್ಥಾನಪನ್ನ 
ಬಡ್ತಿ ನೀಡಿ ಹುಮ್ನಾಬಾದ್‌ ತನಿಖಾ ಠಾಣೆಯಲ್ಲಿ ಶ್ರೀ ಎಂ.ಎನ್‌. ಗೋಪಾಲಕೃಷ್ಣ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಇವರ ಬಡಿಯಿಂದ 

ತೆರವಾದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1400 ಸಾರಿಗೆ ಇಲಾಖೆ 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 544 SAS 2010, Bangalore, Dated 6th September, 2010 


1. Sri D.K. Rangaswamy, IAS (KN 96), Director, Self Employment Project (SEP) & 5/೦ Additional Secretary to 
Government, RD&PR Department, Bangalore is transferred with immediate effect and his services are placed at the 
disposal of Commerce & Industries Department until further orders for being posted as Managing Director, Karnataka Silk 
Industries Corporation Limited, Bangalore, vice Sri M.K. Baladevakrishna, IAS transferred. 

2. The services of Sri M.K. Baladevakrishna, IAS (KN 98), Managing Director, Karnataka Silk Industries Corporation 
Limited, Bangalore, are withdrawn from Commerce & Industries Department with immediate effect and posted until further 
orders as Director, Rural Infrastructure & E/o Joint Secretary to Government, Rural Development & Panchayat Raj 
Department, Bangalore in the existing vacancy. 

ಸಿ; Sri Anwar Pasha, IAS (KN 99), Additional Director, Food and Civil Supplies Department, Bangalore is transferred with 
immediate effect and posted until further orders as Joint Commissioner of Excise, Bangalore in the existing vacancy. 

The following IAS probationers of 2008 batch, on completion of Probationers’ Phase-ll training are posted to the posts 
shown against their names with immediate effect and until further orders : 


























Sl. Name Post 
No. 
1 | Ms. Khusboo Goel Assistant Commissioner, Bidar Sub-Division, Bidar-vacant post 
2 | Ms. Mehendale Dipti Dilip Assistant Commissioner, (P.U.C.), Office of the Deputy Commissioner, 
Bangalore Urban District-vacant post 
3 | Sri Ujjwal Kumar Ghosh Assistant Commissioner, Lingsugur Sub-Division, Lingsugur-vacant post 
4 | Ms.M. Deepa Assistant Commissioner, Gadag Sub-Division, Gadag-vacant post 
5 | Sri P. Rajendra Cholan Assistant Commissioner, Haveri Sub-Division, Haveri-vice Sri Suresh B. Hitnal, 
KAS transferred 











By Order and in the name of the Governor of Karnataka, 
K.G. ANANTHA, 
P.R. 1401 Under Secretary to Government, 
DP & AR (Services-l). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 172 ಸೇಲೋಯು 2010, ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌ 2010 
ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಪರ ನಿಬಂಧಕರ (ವಿಚಾರಣೆಗಳು) ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ಒಂದು ವರ್ಷದ ಅವಧಿಗೆ 
ನೇಮಕವಾಗಿದ್ದ ಶ್ರೀ. ಸುಧಾಕರ್‌ ಪಂಡಿತ್‌ ರವರ ಸೇವೆಯನ್ನು ಗುತ್ತಿಗೆ ಆಧಾರದ ಮೇಲೆ ದಿನಾಂಕ: 18-08-2010ರಿ೦ದ ಮತ್ತೊಂದು ವರ್ಷದವರೆಗೆ 
ಮುಂದುವರಿಸಲಾಗಿದೆ. 
ದಿನಾಂಕ: 06-08-2008ರ ಅಧಿಸೂಚನೆ ಸಂಖ್ಯೆ: 56 ಸೇಲೋಯು 2008ರಲ್ಲಿ ಸದರಿ ಹುದ್ದೆಗೆ ಇವರನ್ನು ನೇಮಕ ಮಾಡಿದ ಬಗ್ಗೆ 
ಹೊರಡಿಸಿರುವ ಷರತ್ತು ಮತ್ತು ನಿಬಂಧನೆಗಳೇ ಈ ಅವಧಿಗೂ ಅನ್ವಯವಾಗುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಮಾರ್ಕಂಡೇಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1402 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ.(ಸೇವಾ ನಿಯಮಗಳು-2) 


೫೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೩೦, ೨೦೧೦ ಭಾಗ-೨ 





ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ-ಯಣ ನಿರ್ವಹಣೆ ನಿರ್ದೇಶನಾಲಯ 
ಅಧಿಸೂಚನೆ 


ಸಂಖ್ಯೆ: ಸ ಉ ಸಿ(2) 27 : 2007-08, ಬೆಂಗಳೂರು, ದಿನಾಂಕ: 6ನೇ ಸೆಪ್ಟೆಂಬರ್‌, 2010 
ಉಲ್ಲೇಖ: 1. ಇದೇ ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 17-7-2010. 
2. ಸರ್ಕಾರದ ಪತ್ರ ಸಂಖ್ಯೆ ಆಇ 62 ಸಉಲಾ 2008 ದಿನಾ೦ಕ 04/09/2010. 
ಉಲ್ಲೇಖ (1ರ ಅಧಿಸೂಚನೆಯಲ್ಲಿ ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ-ಯಣ ನಿರ್ವಹಣೆ ಇಲಾಖೆಯಲ್ಲಿ ದಾವಣಗೆರೆ ಅಭಿವೃದ್ಧಿ 
ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಎ. ಪುಟ್ಟರಾಜು ರವರಿಗೆ ವೇತನ ಶ್ರೇಣಿ 11400-21600 ರಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆಗೆ 
ಮುಂಬಡ್ತಿ ನೀಡಿದೆ. ಉಲ್ಲೇಖ (2)ರ ಸರ್ಕಾರದ ಪತ್ರದಲ್ಲಿ ಅವರಿಗೆ ಶ್ರೀ ರುದ್ರಪ್ಪ ರವರ ವರ್ಗಾವಣೆಯಿಂದ ತೆರವಾಗುವ ಸಹಾಯಕ ನಿರ್ದೇಶಕರು, 
ಚಿತ್ರದುರ್ಗ ಜಿಲ್ಲೆಗೆ ಸ್ಥಳ ನಿಯುಕ್ತಿ ಮಾಡಲಾಗಿದೆ. ಆದ್ದರಿಂದ ಶ್ರೀ ಎ. ಪುಟ್ಟರಾಜು ರವರಿಗೆ ವೇತನ ಶ್ರೇಣಿ 11400-21600 ರಲ್ಲಿ ಸಹಾಯಕ 
ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ ಸಹಾಯಕ ನಿರ್ದೇಶಕರು ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ-ಮಣ ನಿರ್ವಹಣೆ. ಚಿತ್ರದುರ್ಗ ಇಲ್ಲಿಗೆ 
ಸ್ಥಳ ನಿಯುಕ್ತಿ ಮಾಡಿ ಆದೇಶ ಹೊರಡಿಸಿದೆ. 
ಸಹಾಯಕ ನಿರ್ದೇಶಕರು, ದಾವಣಗೆರೆ ಇವರು ಮುಂಬಡ್ತಿ ಹೊಂದಿದ ಅಭಿವೃದ್ಧಿ ಅಧಿಕಾರಿಯನ್ನು ಅವರು ಸಹಾಯಕ ನಿರ್ದೇಶಕರ 
ಹುದ್ದೆಯ ಕರ್ತವ್ಯಕ್ಕೆ ಹಾಜರಾಗಲು ಅನುವಾಗುವಂತೆ ಕೂಡಲೇ ಕರ್ತವ್ಯದಿ೦ದ ಬಿಡುಗಡೆ ಮಾಡಲು ಸೂಚಿಸಿದೆ. 
ಓ.ಬೊಮ್ಮಣ್ಣ, 
ನಿರ್ದೇಶಕರು, 
ಪಿ.ಆರ್‌. 1403 ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ-ಯಣ ನಿರ್ವಹಣೆ, ಬೆಂಗಳೂರು. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 70 ಎಲ್‌ಎಜಿ 2009, ಬೆಂಗಳೂರು, ದಿನಾಂಕ: 1ನೇ ಸೆಪ್ಟೆಂಬರ್‌, 2010 
ಶ್ರೀ ಟಿ. ವಿಭಾಕರ್‌ ಪಾಟೀಲ್‌, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳು 1977ರ ನಿಯಮ 26(2)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ 
ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸೇಡಂ ಹಿರಿಯ ಶ್ರೇಣಿ 
ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ನಾ. ಮಹಾಲಕ್ಷ್ಮಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ,(ಆಡಳಿತ-1) 
ಪಿ.ಆರ್‌. 1404 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 369 ಸಅಸೇ 2010, ಬೆಂಗಳೂರು, ದಿನಾಂಕ: 06ನೇ ಸೆಪ್ಟೆಂಬರ್‌, 2010 
ಶ್ರೀ ರಾಮಶೆಟ್ಟಗಾರ್‌, ಉಪನಿರ್ದೇಶಕರು, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಇವರನ್ನು ದಿನಾಂಕ: 07-07-2010ರಿಂದ 
ಜಾರಿಗೆ ಬರುವಂತೆ ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ. 369 ಸಅಸೇ 2010, 
ದಿನಾ೦ಕ: 06-09-2010ರಲ್ಲಿ ಉನ್ನತೀಕರಿಸಲಾದ ಗ್ರೂಪ್‌-ಎ ಹುದ್ದೆ ಎದುರಾಗಿ ಮಾನ್ಯ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರ ಆಪ್ತ 
ಕಾರ್ಯದರ್ಶಿ ಹುದ್ದೆಯಲ್ಲಿ ಇವರ ಸೇವೆಯು ಅಗತ್ಯವಿರುವವರೆಗೂ ಅಥವಾ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರ ಪದಾವಧಿಯವರೆಗೂ 
ಅಥವಾ ಮುಂದಿನ ಆದೇಶದವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1405 ಸಿ.ಆ.ಸು. ಇಲಾಖೆ, (ಸೇವೆಗಳು-3) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 209 ಎಎಸ್‌ಡಿ 2010, ಬೆ೦ಗಳೂರು, ದಿನಾಂಕ: 31ನೇ ಆಗಸ್ಟ್‌, 2010 


ಸರ್ಕಾರದ ಸಮ ಸಂಖ್ಯೆಯ ಅಧಿಸೂಚನೆ ದಿನಾಂಕ:20-04-2010 ರಲ್ಲಿ ಕಂದಾಯ ಇಲಾಖೆಯ ತಹಶೀಲ್ದಾರ್‌- ಗ್ರೇಡ್‌ -1, 
ತಹಶೀಲ್ದಾರ ಗ್ರೇಡ್‌ 11 ವೃಂದಕ್ಕೆ ಸೇರಿದ ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮ 32 ರಲ್ಲಿ ತಹಶೀಲ್ದಾರ ಹುದ್ದೆಯ ಸ್ವತಂತ್ರ 
ಪ್ರಭಾರದಲ್ಲಿರುವ ಒಟ್ಟು 16 ಅಧಿಕಾರಿಗಳಿಗೆ 60 ವರ್ಷ ಪೂರ್ಣಗೊಳ್ಳುವ ಪ್ರಯುಕ್ತ ಸರಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಸರ್ಕಾರವು 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೩೦, ೨೦೧೦ ೫೬೭ 





ಅನುಮತಿ ನೀಡಲಾಗಿತ್ತು. ಸದರಿ ಆದೇಶವನ್ನು ಮುಂದುವರೆಸುತ್ತಾ ಈ ಕೆಳಕ೦ಡ ಅಧಿಕಾರಿಗಳಿಗೂ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ 
ದಿನಾಂಕದಂದು ಅಪರಾಹ್ನದಿ೦ದ ಜಾರಿಗೆ ಬರುವಂತೆ ಸರಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 


ಕ್ತ | ತಹಶೀಲ್ದಾರರ ಹೆಸರು 
೦ 





ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 
ಸಂ. | (ಶ್ರೀ/ಶ್ರೀಮತಿ) ಚ 





ಕಛೇರಿಯ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಚಿಕ್ಕಬಳ್ಳಾಪುರ ಜಿಲ್ಲೆ. 


1 ಟಿ.ಕೆ. ಬಸವರಾಜ್‌ 28-09-1950 30-09-200 





ತಹಶೀಲ್ದಾರ್‌,ಯಳಂದೂರು ತಾಲ್ಲೂಕು, 
2 | ಸಿದ್ದರಾಜು 


20-10-1950 31-10-2010 
ಚಾಮರಾಜನಗರ ಜಿಲ್ಲೆ. 























ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜನ್ಮ ದಿನಾಂಕ ಹಾಗೂ ನಿವೃತ್ತಿ ದಿನಾಂಕದಲ್ಲಿ ಯಾವುದೇ ವ್ಯತ್ಯಾಸ/ ಬದಲಾವಣೆ ಕಂಡು 
ಬಂದಲ್ಲಿ ಸಂಬಂಧಿಸಿದ ತಹಶೀಲ್ದಾರರುಗಳು ಅವರುಗಳ ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ/ಹೆಚ್‌.ಎಸ್‌.ಸಿ ಮೂಲ ಅಂಕ 
ಪಟ್ಟಿಯಲ್ಲಿರುವ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ಕೂಡಲೇ ತರುವುದು. ಹಾಗೂ ಸದರಿ ಪಟ್ಟಿಯಲ್ಲಿ ಯಾವುದಾದರೂ ಹೆಸರು ಬಿಟ್ಟುಹೋಗಿದಲ್ಲಿ 
ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು. 

ಮೇಲ್ಕಂಡ ತಹಶೀಲ್ದಾರ್‌ ಗ್ರೇಡ್‌-1 ಮತ್ತು ಗ್ರೇಡ್‌-2 ಹಾಗೂ ಕೆ.ಸಿ.ಎಸ್‌.ಆರ್‌. ನಿಯಮ 32ರಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಅಧಿಕಾರಿಗಳ ವಿರುದ್ಧ ಯಾವುದಾದರೂ ಇಲಾಖಾ ವಿಚಾರಣೆ ಬಾಕಿ ಇರುವ ಬಗ್ಗೆ ಅಥವಾ ಹೂಡುವ ಸಂಭವವಿದೆಯೇ ಹಾಗೂ ಅವರುಗಳಿಂದ 
ಸರ್ಕಾರಕ್ಕೆ ಯಾವುದಾದರೂ ಬಾಕಿ ಬರಬೇಕಾಗಿದೆಯೇ ಎಂಬುದನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಮಹಾಲೇಖಪಾಲರಿಗೆ ಹಾಗೂ 
ಸರ್ಕಾರಕ್ಕೆ ಕೂಡಲೇ ವರದಿ ಮಾಡತಕ್ಕದ್ದು. 

ಇಲಾಖಾ ವಿಚಾರಣೆ ಬಾಕಿ ಇಲ್ಲದಿರುವ ಅಥವಾ ಹೂಡುವ ಸಂಭವ ಇಲ್ಲದಿರುವ ಮತ್ತು ಸರ್ಕಾರಕ್ಕೆ ಯಾವುದೇ ಬಾಕಿ ಬರಬೇಕಿಲ್ಲದೆ 
ಇರುವ ಅಧಿಕಾರಿಗಳ ನಿವೃತ್ತಿ ವೇತನಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಸಿದ್ದಪಡಿಸಿ ಮಹಾ ಲೇಖಪಾಲರಿಗೆ 
ಕಳುಹಿಸಲು ಅಗತ್ಯ ಕಮ ತೆಗೆದುಕೊಳ್ಳತಕ್ಕದ್ದು ಹಾಗೂ ಅಧಿಕಾರಿಗಳಿಗೆ ಗಳಿಕೆ ರಜೆ ನಗದೀಕರಣ ಸೌಲಭ್ಯ ಮಂಜೂರು ಮಾಡುವ ಬಗ್ಗೆ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1406 ಕಂದಾಯ ಇಲಾಖೆ(ಸೇ-3) 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 66 81೦ 2010, ಬೆಂಗಳೂರು, ದಿನಾಂಕ: 07ನೇ ಸೆಪ್ಟೆಂಬರ್‌, 2010 

ಸಾರ್ವಜನಿಕ ಮಾಹಿತಿ ಕೋರಿ ಬಹಳಷ್ಟು ಅರ್ಜಿಗಳು ಬರುತ್ತಿದ್ದು, ಅವುಗಳ ವಿಲೇವಾರಿಯನ್ನು ಅಧಿನಿಯಮದನ್ವಯ ನಿಗದಿತ 
ಅವಧಿಯಲ್ಲಿ ವಿಲೇಮಾಡುವುದನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸುವ ಉದ್ದೇಶದಿ೦ದ ಸಮಸಂಖ್ಯೆಯ ದಿನಾಂಕ: 17-05-2010ರ 
ಅಧಿಸೂಚನೆ ಹೊರಡಿಸಲಾಗಿದೆ. ಸದರಿ ಅಧಿಸೂಚನೆಯಲ್ಲಿ ಹೊರಡಿಸಲಾದ ಅಂಶಗಳಲ್ಲಿ ಈ ಕೆಳಕಂಡ ಬದಲಾವಣೆ ಮಾಡಲಾಗಿದೆ. 

ರಾಜ್ಯ ಸಾರಿಗೆ ಸಚಿವಾಲಯದ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಶ್ರೀ ಹೆಚ್‌.ಬಿ. ರಘುನಾಥ್‌, ಪೀಠಾಧಿಕಾರಿ, ಸಾರಿಗೆ ಶಾಖೆ-2 ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಶ್ರೀ ಬಾಲಕೃಷ್ಣ ರಾವ್‌, ಪೀಠಾಧಿಕಾರಿ, ಸಾರಿಗೆ ಶಾಖೆ-2 
ಇವರನ್ನು ನೇಮಕ ಮಾಡಲಾಗಿದೆ. ದಿನಾಂಕ: 17-05-2010 ರಂದು ಹೊರಡಿಸಲಾದ ಸಮಸಂಖ್ಯೆಯ ಅಧಿಸೂಚನೆಯಲ್ಲಿ ಉಳಿದ ಯಾವ ಅಂಶಗಳ 
ಬದಲಾವಣೆಯೂ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 1407 ಸಾರಿಗೆ ಇಲಾಖೆ. 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 176 ಇಇಬಿ 2010, ಬೆಂಗಳೂರು, ದಿನಾಂಕ: 04ನೇ ಸೆಪ್ಟೆಂಬರ್‌, 2010 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 164 ಎಸ್‌ಪಿಎಸ್‌ 2010 ದಿನಾಂಕ: 18-08-2010 
ರ ಕ್ರಮ ಸಂಖ್ಯೆ: 2 ರಲ್ಲಿ ಶ್ರೀ ಪಿ.ಕೆ.ಗರ್ಗ್‌, ಐ.ಪಿ.ಎಸ್‌, (ಕೆಎನ್‌ 86), ಐ.ಜಿ.ಪಿ. ಮತ್ತು ನಿರ್ದೇಶಕರು (ಯೋಜನೆ), ಬಿ.ಎಂ.ಟಿ.ಸಿ. ಬೆಂಗಳೂರು 
ಇವರ ಸೇವೆಯನ್ನು ಸಾರಿಗೆ ಇಲಾಖೆಯಿಂದ ಹಿಂಪಡೆದು ಇವರನ್ನು ಐ.ಜಿ.ಪಿ ಕೆ.ಪಿ.ಟಿ.ಸಿ.ಎಲ್‌ ಮತ್ತು ಎಸ್ಕಾಂಗಳು (ವಿ೬ಇ). ಬೆಂಗಳೂರು ಇಲ್ಲಿಗೆ 
ಶ್ರೀ ಅಲೋಕ್‌ ಮೋಹನ್‌ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಗೆ ನೀಡಲಾಗಿದೆ. 


೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೩೦, ೨೦೧೦ ಭಾಗ-೨ 





ಅದರಂತೆ, ಶ್ರೀ ಪಿ.ಕೆ. ಗರ್ಗ್‌, ಐ.ಪಿ.ಎಸ್‌. (ಕೆಎನ್‌ 86) ಇವರನ್ನು ಐ.ಜಿ.ಪಿ ಕೆ.ಪಿ.ಟಿ.ಸಿ.ಎಲ್‌ ಮತ್ತು ಎಸ್ಕಾಂಗಳು (ವಿ೩ಇ). ಬೆಂಗಳೂರು ಇಲ್ಲಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1408 ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 371 ಸಅಸೇ 2010, ಬೆ೦ಗಳೂರು, ದಿನಾಂಕ: 06ನೇ ಸೆಪ್ಟೆಂಬರ್‌, 2010 
ಶ್ರೀ ಸುರೇಶ್‌ ಬಿ. ಕೃಷ್ಣಪ್ಪನವರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ವೆಚ್ಚ ಸುಧಾರಣಾ ಆಯೋಗ, ಆರ್ಥಿಕ ಇಲಾಖೆ ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆಯಲ್ಲಿನ ಖಾಲಿ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎ. ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1409 ಸಿ.ಆ.ಸು. ಇಲಾಖೆ(ಸೇವೆಗಳು-3). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 163 ಸಅಸೇ 2010, ಬೆಂಗಳೂರು, ದಿನಾಂಕ: 06ನೇ ಸೆಪ್ಟೆಂಬರ್‌, 2010 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀಮತಿ ವಿ. ಶಾಂತಮ್ಮ ಆಪ್ತ ಕಾರ್ಯದರ್ಶಿ 
(ಗ್ರೇಡ್‌-2) ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಸಾರ್ವಜನಿಕ 
ಉದ್ದಿಮೆಗಳ ಇಲಾಖೆ ಇಲ್ಲಿ ಖಾಲಿ ಇರುವ ಆಪ್ತ ಕಾರ್ಯದರ್ಶಿ (ಗೇಡ್‌-2) ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1410 ಸಿ.ಆ.ಸು. ಇಲಾಖೆ(ಸೇವೆಗಳು-3). 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 41 ಭಾನಿವಿ 2010, ಬೆಂಗಳೊರು, ದಿನಾಂಕ: 08ನೇ ಸೆಪ್ಟೆಂಬರ್‌, 2010 
ಭಾಷಾಂತರ ನಿರ್ದೇಶನಾಲಯದ ಸೇವೆಗೆ ಸೇರಿದ ಶ್ರೀ ಜಿ. ಮಹದೇವ್‌, ಸಂಶೋಧನಾಧಿಕಾರಿ (ವೇತನ ಶ್ರೇಣಿ 1.400-21,600) 
ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಭಾಷಾಂತರ ನಿರ್ದೇಶನಾಲಯದಲ್ಲಿ ನಿಯೋಜನೆಯಿಂದ ತೆರವಾಗಿರುವ ಸಹಾಯಕ ನಿರ್ದೇಶಕರ 
ಹುದ್ದೆಗೆ (ವೇತನ ಶ್ರೇಣಿ 14,050-25,050) ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಜಿ. ಶ್ರೀಧರ್‌, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 1412 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 
ಉನ್ನತ ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 191 ಯುಆರ್‌ಸಿ 2010, ಬೆಂಗಳೊರು, ದಿನಾಂಕ: 31ನೇ ಆಗಸ್ಟ್‌, 2010 
ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಅಧಿನಿಯಮ, 2010, ಪ್ರಕರಣ 7 ರನ್ವಯ, ಶ್ರೀ ಎಂ. ಮದನ ಗೋಪಾಲ್‌, ಐ.ಎ.ಎಸ್‌. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್‌ನ ಉಪಾಧ್ಯಕ್ಷರ ಸ್ಥಾನದ ಅಧಿಕ ಪ್ರಭಾರದಲ್ಲಿ ಇರಿಸಲಾಗಿದೆ. 
ಪ್ರೊ| ಎಂ.ಐ. ಸವದತ್ತಿ, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್‌, ಇವರನ್ನು ದಿನಾಂಕ : 09-08-2010ರಂದು ಸದರಿ 
ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಯು.ಬಿ. ಉಳವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1413 ಉನ್ನತ ಶಿಕ್ಷಣ ಇಲಾಖೆ. (ವಿಶ್ವವಿದ್ಯಾನಿಲಯಗಳು) 


